ಕರ್ನಾಟಕ ವಿಧಾನ ಪರಿಷತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 

2. ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 
3. ಉತ್ತರಿಸುವ ದಿನಾಂಕ 

4. ಉತ್ತರಿಸುವ ಸಚಿವರು 


547 \ 
. ಶ್ರೀ ಕವಟಗಿಮಠ ಮಹಾಂತೇಶ್‌ ಮಲ್ಲಿಕಾರ್ಜುನ 
09-03-2020 


ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


p ಪ್ರಶ್ನೆ 
ಕೊಪ್ಪಳ ಜಿಲ್ಲೆಯಲ್ಲಿ `ಇಂದಿಗೊ ವಾರಾ 


i ಉತ್ತರ ನ್‌ 


ಪದ್ಧತಿ ಜಾರಿಯಲ್ಲಿದ್ದು ಮಕ್ಕಳು ಹೊಲಗದ್ದೆ, 
ಹೋಟೆಲ್‌, ಇಟ್ಟಿಗೆ ಭೆಟ್ಟಿಗಳು ಹಾಗೂ ಬೀದಿ 
ವ್ಯಾಪಾರಗಳಲ್ಲಿ "ದುಡಿಯುತ್ತಿದ್ದು, ಚಿಕ್ಕ 
ವಯಸ್ಸಿನಲ್ಲಿಯೇ ಹಲವಾರು ದುಶ್ನಟಗಳಿಗೆ 
ಬಲಿಯಾಗುತ್ತಿರುವುದು ಹಾಗೂ ಇದರಿಂದಾಗಿ 
ಮಕ್ಕಳ ಹಕ್ಕಿಗೆ ಧಕ್ಕೆಯುಂಟಾಗುತ್ತಿರುವುದು, 
ಸರ್ಕಾರದ ಗಮನಕ್ಕೆ 'ಬಂದಿದೆಯೇ. 


ಹೌದು 


(ಆ) 


ಕ್ರಮಗಳನ್ನು 


ಬಂದಿದ್ದಲ್ಲಿ, ಬಾಲಕಾರ್ಮಿಕ ಪದ್ಧತಿ y 
ನಿರ್ಮೂಲನೆಗೆ 'ಈವರೆಗೂ ಸರ್ಕಾರ ಯಾವ 
ಕೈಗೊಂಡಿದೆ. (ಸಂಪೂರ್ಣ 
ವಿವರ ಒದಗಿಸುವದು) 


ಕಾಪ್ಯಳ ಜಲ್ಲಯಲ್ಲಿ ಬಾಲಕಾರ್ಮಕ ಮತ್ತು 8ಕೋರ ಕಾರ್ಮಿಕ 


ಪದ್ಧತಿ ನಿರ್ಮೂಲನೆಗಾಗಿ ಕಾರ್ಮಿಕ ಇಲಾಖೆ ನಿಯಮಾನುಸಾರ 


ಹಲವಾರು ಕ್ರಮಗಳನ್ನು ನಿರಂತರವಾಗಿ ಕೈಗೊಂಡಿದ್ದು, 


ಕೈಗೊಂಡ 


ಪ್ರಮುಖ ಕಮಗಳ ವಿವರಗಳು ' ಈ ಕೆಳಕಂಡಂತಿವೆ; 


ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿ 
ಜಿಲ್ಲಾಧಿಕಾರಿಗಳ ಅದ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ 
ಬಾಲಕಾರ್ಮಿಕ ಸೋಧಿ (ಎನ್‌.ಸಿ.ಎಲ್‌.ಪಿ) ಜಾರಿಯಲ್ಲಿರುತ್ತದೆ. 


ಈ ಯೋಜನೆಯ ಮೂಲಕ ಬಾಲಕಾರ್ಮಿಕ ಮತ್ತು ತೋರ 


ಕಾರ್ಮಿಕ (ನಿಷೇಧ ಮತ್ತು. ನಿಯಂತ್ರಣ) ಕಾಯ್ದೆ 
ಪರಿಣಾಮಕಾರಿಯಾಗಿ ಅನುಷ್ಷಾ ನ ಮಾಡಲಾಗುತ್ತಿದೆ. 


1986 ಅನ್ನು 


ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ 
ಸೊಸೈಟಿ ಹಾಗೂ ಕಾರ್ಮಿಕ ಇಲಾಖೆ, ಶಿಕ್ಷಣ ಇಲಾಖೆ, 
ಪೊಲೀಸ್‌ ಇಲಾಖೆ, ಕಂದಾಯ ಇಲಾಖೆ, : ಮಹಿಳಾ ಮಕ್ಕಳ 
ಕಲ್ಯಾಣ ಇಲಾಖೆ ಹಾಗೂ ಇತರೆ ಸಂಬಂಧಿಸಿದ ಬಭಾಚಿಗಲ 
ಸಹಯೋಗದೊಂದಿಗೆ ಜಿಲ್ಲಾದ್ಯಂತ ಬಾಲಕಾರ್ಮಿಕ ಪದ್ಧತಿಯ 
ನಿರ್ಮೂಲನೆ ಕುರಿತಾಗಿ ಕಾನೂನು ಅರಿವು ಕಾರ್ಯಕ್ರಮಗಳು, 
ಬೀದಿ . ನಾಟಕಗಳು, ಕರಪತ್ರ ಹಂಚುವಿಕೆ ಹಾಗೂ ಆಟೋ 
ಪ್ರಚಾರದ ಮೂಲಕ ಜಾಗೃತಿ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಳ್ಳೆಲಾಗುತ್ತಿದೆ. 

ಬಾಲಕಾರ್ಮಿಕ ಪದ್ಧತಿಯನ್ನು ತಡೆಗಟ್ಟಲು ಬಾಲಕಾರ್ಮಿಕ ಮತ್ತು 
ಕಿಶೋರ (ನಿಷೇಧ ಮತ್ತು ನಿಯಂತ್ರಣ) ಕಾಯ್ದೆ 1986ರಡಿ ದೂರು 
ಆಧಾರಿತ ಹಾಗೂ ಹಠಾತ್‌ ದಾಳಿಗಳನ್ನು ನಡೆಸಿ ಕೆಲಸದಲ್ಲಿ 
ತೊಡಗಿರುವ ಬಾಲಕಾರ್ಮಿಕರನ್ನು ಬಿಡುಗಡೆಗೊಳಿಸಿ ಮಕ್ಕಳ 
ಕಲ್ಯಾಣ ಸಮಿತಿಗೆ , ಮತ್ತು ಮುಖ್ಯವಾಹಿನಿ ಶಾಲೆಗಳಿಗೆ 
ದಾಖಲಿಸಲಾಗಿರುತ್ತದೆ, ತಪ್ಪಿತಸ್ಥ ಮಾಲೀಕರ ವಿರುದ್ಧ 
ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗಿದೆ: 


ಬಾಲ್ಯಾವಸ್ಥೆಯ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕ ಮುಕ್ತ 


ಜಿಲ್ಲೆಗಳ ಘೋಷಣೆ ಹೊರಡಿಸಲು ಅವಶ್ಯವಿರುವ 
“MEMORANDUM OF STANDARD OPERATING 
PROCEDURES (MSOPsy” FOR DISTRICT 


ADMINISTRATION TO DECLARAE A DISTRICT AS 
“CHILD AND ADOLOSCENT LABOUR FREE ZONE- 
CALFZ” ಅನ್ನು ಸಿದ್ಧಪಡಿಸಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ದಿನಾಂಕ:09/1/2017 ರಂದು ಪ್ರಕಟಿಸಲಾಗಿರುತ್ತದೆ ಹಾಗೂ" 


ಜಿಲ್ಲಾಧಿಕಾರಿಗಳ ಮೂಲಕ ಅನುಷ್ಣಾ ಕ್ಕಾಗಿ ಕಮಕ್ಕ ಗೊಳ್ಳಲಾಗಿದೆ. 


- ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆಸಲ್ಲಡುವ ಬಾಲಕಾರ್ಮಿಕ 


ಸರಿರಕ್ಷಣಾ ಕಾರ್ಯಚರಣೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, 
ಮಕ್ಕಳೆ ಸಹಾಯವಾಣಿ ಹಾಗೂ: ತೆರದ ತೆಂಗುದಾಣಗಳ 
ಸಿಬ್ಬಂದಿಗಳು ಕೂಡ ಕಾರ್ಮಿಕ 'ಇಲಾಖೆ' -ಹಾಗೂ ಪೊಲೀಸ್‌ 
ಇಲಾಖೆಯೊಂದಿಗೆ ಪಾಲ್ಗೊಳ್ಳುತ್ತಿದ್ದಾರೆ. 


ಈ ಕಾರ್ಯಾಚರಣೆ ವೇಳೆಯಲ್ಲಿ ಸಂರಕ್ಷಿಸಲ್ಪಟ್ಟ ಮಕ್ಕಳನ್ನು ಮಕ್ಕಳ 
ಕಲ್ಯಾಣ ಸಮಿತಿ ಮೂಲಕೆ ದೀರ್ಫಾವಧಿ "ರಕ್ಷಣ ಸೋಷಣೆಗಾಗಿ 
ಬಾಲಮಂದಿರಗಳಿಗೆ ಹಾಗೂ ತಾತ್ಕಾಲಿಕ ರಕ್ಷಣೆ ಹೋಷಣೆಗಾಗಿ 
ತೆರೆದ ತಂಗುದಾಣಗಳಲ್ಲಿ ದಾಖಲಿಸಲಾಗುತ್ತದೆ. | 


ಬಾಲಕಾರ್ಮಿಕ ಪದ್ಧತಿ "ನಿರ್ಮೂಲನೆ ಕುರಿತು ` ಇಲಾಖಾ 


- ವತಿಯಿಂದ ಜಿಲ್ಲೆಗಳಲ್ಲಿ ಬಾಲಕಾರ್ಮಿಕರನ್ನು ದುಡಿಸಿಕೊಳ್ಳುವಂತಹ 


ಉದ್ದಿಮೆದಾರರು, ಹೋಟೆಲ್‌ ಮಾಲೀಕರು, ಇಟ್ಟಂಗಿ ಭಟ್ಟಿಗಳು, 
ಮಂಡಕ್ಕಿ ಭಟ್ಟಿಗಳು, ಬಾರ್‌ & ರೆಸ್ಟೋರೆಂಟ್‌ಗಳು ಮಾಲೀಕರಿಗೆ 
ಅರಿವು "ದೂಡಿಸುವ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಗ್ರಾಮ 
ಸಭೆಗಳಲ್ಲೂ ಸಹ ಮಕ್ಕಳ ಪಾಲಕರು ಮತ್ತು ಪೋಷಕರಿಗೆ ಅರಿವು 
ಮೂಡಿಸುವ ಕಾರ್ಯಕ್ರಮಗಳನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ಇಲಾಖಾ" ವತಿಯಿಂದ ನೀಡಲಾಗುತ್ತದೆ. 


(ಈ) 


ಮಳನ್ನು`ದುಡವಾಗ `ಇಚ್ಟನಾಂಡವರು 
ಹಾಗೂ ದುಡಿಮೆಗೆ ಕಳುಹಿಸಿದವರ ಮೇಲೆ 
ಇಲ್ಲಿಯವರೆಗೆ ಸರ್ಕಾರ ಕೈಗೊಂಡ 
ಕ್ರಮಗಳೇನು? (ಮಾಹಿತಿ ಒದಗಿಸುವುದು.) 


ಕಳೆದ ಮೊರು`ವರ್ಷೆಗಳಲ್ಲಿ ಕೊಪ್ಪಳ ಷಳ್ಲೆಯ್ಲಿ ಹನ್ನಾ ದೌಡಿಮೆಗೆ| 
ಇಟ್ಟುಕೊಂಡ 10 ಪ್ರಕರಣಗಳು ಪತ್ತೆಯಾಗಿದ್ದು, ಸದರಿ 10 ಪ್ರಕರಣಗಳಲ್ಲಿ 
ಮೊಕದ್ದಮೆಗಳನ್ನು ದಾಖಲಿಸಲಾಗಿರುತ್ತದೆ. ಒಟ್ಟು ಮೂರು ಪ್ರಕರಣಗಳಲ್ಲಿ 
ಒಟ್ಟು. ರೂ. 65,000/-ಗಳ ದಂಡ ವಸೂಲಿ ಮಾಡಲಾಗಿದೆ. 
ಮಾಹಿತಿಯನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. 


pe ಸಂಖ್ಯೆ: ಕಾಅ 9. ಸಿಎಲ್‌ಸಿ 2020 ' 


ಖ್‌ 


(ಅರೆಜೈಲ್‌ ಶಿವರಾಮ್‌ ಹೆಬ್ಬಾರ್‌) 
. ಕಾರ್ಮಿಕ & ಸಕ್ಕರೆ ಸಚಿವರು. 


[ca 


10 


[ 


ಅನುಬಂಧ 
51 | ನಡೆಸಲಾದ [ನದ | ಉಲ್ಲಂಘನೆಯಾದ. ಪ - ಶಿಕ್ಷೆಯಾದ : | ವಸೂಲಾತಿ | ಶಿಕ್ಸೆಗೊಳಗಾದ 
ಹ 5 ಣು ಸ್ಸ್‌ 4 K 
ಸಂ | ತಪಾಸಣೆಗಳು ಸಂಖ್ಯೆ ಪ್ರಕರಣಗಳ ಸಂಖ್ಯೆ ರು ಪ್ರಕರಣಗಳು ಯಾದ ದಂಡ | ವ್ಯಕ್ತಿಗಳ ಸಂಖ್ಯೆ 
1 | 2017 469 44 01 01 - - - 
|| 01 
2 |.2018 07: 07 07 (ದಂಡ 20,000/- | 
ವಿಧಿಸಲಾಗಿರುತ್ತದೆ.) |- " 
1. | 
| 3 | 2019 IST 82 | 02 02 ಈ 45,000/- - 
| | | ¥ | 
” | ! 
! t | 
ಒಟ್ಟು 703 133 10 01 | 65,000/- 


 Page3of3 


[3 


